ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು. 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು . 


: 455 

: ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
: 10/12/2020 

: ಮಾನ್ಯ ಗೃಹ ಸಚಿವರು 


_ ಪಶ್ನೆ 


ಅ) ಬೀದರ್‌ ಹೊರವಲಯದಲ್ಲಿ ಹೊಸ ಜಿಲ್ಲಾ 
ಕಾರಾಗೃಹ ನಿರ್ಮಾಣಕ್ಕೆ ಸರ್ಕಾರ ರೂ.100 ಕೋಟಿ 
ಮಂಜೂರು ಮಾಡಿದ್ದು, ಕಾರಾಗೃಹದ ಕಾಮಗಾರಿ 
ಪ್ರಾರಂಭವಾಗಿದೆಯೇ; ಪ್ರಾರಂಭವಾಗಿದ್ದಲ್ಲಿ ಯಾವ 
ಹಂತದಲ್ಲಿದೆ? 


ಸರ್ಕಾರಿ ಆದೇಶ ಸಂಖ್ಯೆಃ ಹೆಚ್‌ಡಿ 73 ಪಿಆರ್‌ಎ: 2019, 
ದಿನಾಂಕಃ 03/09/2020ರಲ್ಲಿ ಬೀದರ್‌ ಹೊರ ವಲಯದಲ್ಲಿ 
1000 ಸಂಖ್ಯೆಯ ಬಂದಿಗಳ ಸಾಮರ್ಥ್ಯದ 'ನೂತನ ವಿಶಿಷ್ಟ 
ಕೇಂದ್ರ ಕಾರಾಗೃಹವನ್ನು (ವಸತಿಯೇತರ) ಕರ್ನಾಟಕ ರಾಜ್ಯ 
ಹೊಲೀಸ್‌ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ 
ನಿಗಮ, ನಿಯಮಿತ ಬೆಂಗಳೂರು, ಇವರಿಂದ 
ರೂ.9995.42 ಲಕ್ಷಗಳ. ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು 
ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಪ್ರಸ್ತುತ 


ಸಂಖ್ಯೆ ಹೆಚ್‌ ಡಿ 186 ಪಿಆರ್‌ ಎ 2020 


ಕಾಮಗಾರಿಯ ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. " 


(ಬಸವರಾಜ ಬೊಮ್ಮಾಯಿ) «೪ 
ಗೃಹ ಸಚಿವರು 


NN 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ನರಾದ ಶ್ರೀ ವಿಜಯ್‌ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆಃ 455ಕ್ಕೆ ಪೂರಕ ಟಿಪ್ಪಣಿ 


ಬೀದರ್‌ ಜಿಲ್ಲಾ ಕಾರಾಗೃಹವು 1920 ರಲ್ಲಿ ನಿರ್ಮಾಣಗೊಂಡಿದ್ದು, ಪುಸ್ತುತ ಕಾರಾಗೃಹದ 
ಸುತ್ತಲೂ ಖಾಸಗಿ ಕಟ್ಟಡಗಳನ್ನು ನಿರ್ಮಿಸಿರುವುದರಿಂದ ಕಾರಾಗೃಹದ ಭದ್ರತೆಗೆ ಧಕ್ಕೆ 
" ಉಂಟಾಗುವುದರಿಂದ, ನೂತನ ಕಾರಾಗೃಹ ನಿರ್ಮಾಣಕ್ಕೆ ಜಿಲ್ಲಾಡಳಿತವು ಆದೇಶ ಸಂಖ್ಯೆ 


ಕಂ/ಎಲ್‌ಎನ್‌ಡಿ/ಸಿಆರ್‌-155/201-12, . ದಿನಾಂಕಃ 08/08/2012ರಲ್ಲಿ ಬೀದರ್‌. ತಾಲ್ಲೂಕು ' 


ಕೋಳಾರ(ಬಿ) ಗ್ರಾಂದ ಸರ್ವೆ ನಂ.23 ರಲ್ಲಿ 49 ಎಕರೆಯನ್ನು ಮಂಜೂರು ಮಾಡಿದೆ. 


ಬೀದರ್‌ ಜಿಲ್ಲಾ ಕಾರಾಗೃಹವನ್ನು 116 ಬಂದಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ 
ನಿರ್ಮಿಸಲಾಗಿದ್ದು, ಪುಸ್ತುತ ಸರಾಸರಿ 200ಕ್ಕಿಂತಲೂ ಅಧಿಕ ವಿಚಾರಣಾ ಬಂದಿಗಳು 
ದಾಖಲಾಗುತ್ತಿರುವುದರಿಂದ ಸ್ಥಳಾವಕಾಶ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯಿದೆ. ಬೀದರ್‌ 
ಜಿಲ್ಲಾ' ಕಾರಾಗೃಹದಲ್ಲಿನ ವಿಚಾರಣಾ ಬಂದಿಗಳು ಶಿಕ್ಷೆಗೆ ಒಳಗಾದಲ್ಲಿ ಗುಲ್ಬರ್ಗಾ ಕೇಂದ್ರ ಕಾರಾಗೃಹಕ್ಕೆ 
ಸ್ಥಳಾಂತರಿಸಲಾಗುತ್ತಿದ್ದು. ಸದರಿ ಗುಲ್ಬರ್ಗಾ ಕೇಂದ್ರ ಕಾರಾಗೃಹದಲ್ಲಿಯೂ ಬಂದಿಗಳ ಸಂಖ್ಯೆ ಅಧಿಕೃತ 
. ಸಾಮರ್ಥ್ಯಕ್ಕಿಂತ ಹೆಚ್ಚಾಗುತ್ತಿರುವುದರಿಂದ ಅಲ್ಲಿಯೂ ಸ್ಥಳಾವಕಾಶದ ಕೊರತೆಯಿರುತ್ತದೆ. 


ಗೌಃ ಸರ್ವೋಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ ಸಂಖ್ಯೆ 406203 ಮತ್ತು 
ಗೌ ಉಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ "ಸಂಖ್ಯೆಃ 24898/2018ರಲ್ಲಿ ಕಾರಾಗೃಹಗಳ ಬಂದಿಗಳ 
ದಟ್ಟಣೆ ಕಡಿಮೆಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿರುತ್ತದೆ. ಈ ಹಿನ್ನಲೆಯಲ್ಲಿ 
ಬೀದರ್‌ ಜಿಲ್ಲೆಯಲ್ಲಿ ' 1000 ಬಂದಿಗಳ ಸ್ಥಳಾವಕಾಶವಿರುವ ಕೇಂದ್ರ ಕಾರಾಗೃಹವನ್ನು ನಿರ್ಮಿಸಲು 
ಯೋಜಿಸಲಾಗಿದ್ದು, 2019-20ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯಯ ಭಾಷಣದ ಕಂಡಿಕೆ : 
317ರಲ್ಲಿ ಬೀದರ್‌ನಲ್ಲಿ ರೂ. 100.00ಕೋಟಿಗಳ ಯೋಜನಾ ವೆಚ್ಚದಲ್ಲಿ 1000 ಬಂದಿಗಳ ಸಾಮರ್ಥವುಳ್ಳ 


ಪ್ರತ್ಯೇಕ ವಿಶಿಷ್ಟ ಕೇಂದ್ರ ಕಾರಾಗೃಹ ನಿರ್ಮಾಣ ಮಾಡುವುದಾಗಿ ಘೋಷಿಸಲಾಗಿದೆ. 


ಅದರಂತೆ ಸರ್ಕಾರದ ಅದೇಶ ಸಂಖ್ಯೆ ಹೆಚ್‌ಡಿ 73 ಪಿಆರ್‌ಎ 2019, ದಿನಾಂಕಃ 
03/09/2020ರಲ್ಲಿ ಬೀದರ್‌ ಹೊರ ವಲಯದಲ್ಲಿ 1000 ಸಂಖ್ಯೆಯ ಬಂದಿಗಳ ಸಾಮರ್ಥ್ಯದ ನೂತನ 
ವಿಶಿಷ್ಟ ಕೇಂದ್ರ ಕಾರಾಗೃಹವನ್ನು (ವಸತಿಯೇತರ) ಕರ್ನಾಟಕ ರಾಜ್ಯ ಪೊಲೀಸ್‌ ವಸತಿ ಮತ್ತು 
ಮೂಲಭೂತ ಸೌಲಭ್ಯ ಅಭಿವೃದ್ದಿ ನಿಗಮ ನಿಯಮಿತ ಬೆಂಗಳೂರು, ಇವರಿಂದ ರೂ.9995.42 ಲಕ್ಷಗಳ 
ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಪುಸ್ತುತ ಕಾಮಗಾರಿಯ 
ಟೆಂಡರ್‌ ಪಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 

ಮುಂದುವರೆದು, ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಕಾರಾಗೃಹಗಳ 
ವಿವರವನ್ನು ಇದರೊಂದಿಗೆ ಅನುಬಂಧಿಸಿದೆ. 


ಅನುಬಂಧ 
ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ನಿರ್ಮಿಸಲಾಗುತಿರುವ ಕಾರಾ ಹಗಳ ವಿವರ 


(ದಿನಾಂಕ: 7-12-2020 ರವರೆಗೆ) 


| 31-3-2020 
ಆಡಳಿತಾತ್ಸಕೆ | ಒಟ್ಟು ಅಂದಾಜು ರವರೆಗೆ ಬಿಡುಗಡೆ 
ಮಂಜೂರಾತಿ ವೆಚ್ಚ. ಗೊಳಿಸಲಾಗಿರುವ ಕಾಮಗಾರಿಯ ಪ್ರಸ್ತಿತ ಹಂತ 
ನೀಡಿದ ವರ್ಷ | (ರೂ. ಕೋಟಿಗಳಲ್ಲಿ) ಅನುದಾನ 
(ರೂ. ಕೋಟಿಗಳಲ್ಲಿ) 
ಇ) 
ಭಂಟ್ಸಾಕದಲ್ಲಿ ನೂತನ | 2೦18-19 | 
| ಕಾಮಗಾರಿಯು 
ಕೇಂದ್ರ ಕಾರಾಗೃಹ 1 (1-3-2019) 


" ಪ್ರಗತಿಯಲ್ಲಿರುತ್ತದೆ. 


KSPH& IDCL. : 
ಅವರಣದಲ್ಲಿ ನೂತನ | 2018-19 ರವರಿಂದ ಟೆಂಡರ್‌ ಪ್ರಕ್ರಿಯೆ 
ಗರಿಷ್ಠ ಭದ್ರಕಾ (30-3-2020) 


ಜಾರಿಯಲ್ಲಿರುತ್ತದೆ. 
ಕಾರಾಗೃಹ ನಿರ್ಮಾಣ 


KSPH &IDCL 
-2019-20 | ರವರಿಂದ ಟೆಂಡರ್‌ ಪ್ರಕ್ರಿಯ 


(30-3-2020) ಜಾರಿಯಲ್ಲಿರುತ್ತದೆ. 


ರನನ ನ KSPH & IDCL 
೦ದ್ರ ಕಾರಾಗೃ! 2020-21 ರವರಿಂದ ಟೆಂಡರ್‌ ಪ್ರಕ್ರಿಯೆ 
ನಿರ್ಮಾಣ |(3-9-2020 


ಜಾರಿಯಲ್ಲಿರುತ್ತದೆ. 
ಪರಡರ್‌ ಪ್ರಾಯಿಯನ್ನು 


ಹಾಸನ ಜಲ್ಲೆ ಅರಸೀಕೆರೆ 


ತಾಲ್ಲೂಕಿನಲ್ಲಿ ನೂತನ ಅಂತಿಮಗೊಳಿಸಿ 
2019-20 
ತಾಲ್ಲೂಕು ಕಾರಾಗೃಹ (13-1-2020) 


ನಿರ್ಮಾಣ KSPH & IDCL ರವರು | 


ಕಾರ್ಯಾದೇಶ ನೀಡಿರುತ್ತಾರೆ. 


ಯೋಜನೆಯ ಹೆಸರು 


ವಿರಾಜಪೇಟೆ 
ತಾಲ್ಲೂಕಿನಲ್ಲಿ ನೂತನ 
ತಾಲ್ಲೂಕು ಕಾರಾಗೃಹ 


ತಾಲ್ಲೂಕಿನಲ್ಲಿ ನೂತನ 


ತಾಲ್ಲೂಕು ಕಾರಾಗೃಹ 
ನಿರ್ಮಾಣ 


2017-18 
(26-5-2017) 


2016-17 
(16-11-2016) 


2013-14 
(12-2-2014 


-2- 


31-3-2020 ಪ್ರಸಕ್ತ ಸಾಲಿನಲ್ಲಿ 

ಕಾರಾಗೃಹದ | ರವರೆಗೆ ಬಿಡುಗಡ | ನಿಗಧಿಪಡಿಸಿ ಕಾಮಗಾರಿ 

ಅಧಿಕೃತ ಗೊಳಿಸಲಾಗಿರುವ ಕೊಂಡಿರುವ ಅನುಷ್ಠಾನ 
ಸಾಮರ್ಥ್ಯ ಅನುದಾನ ಅನುದಾನ | ಗೊಳಿಸುವ ಇಲಾಖೆ 


(ರೂ. ಕೋಟಗಳಲ್ಲಿ, | (ರೊ. ಕೋಟಿಗಳಲ್ಲಿ 


ಪ್ರಸ್ತುತ ಕಾಮಗಾರಿಯು. 
ಪ್ರಗತಿಯಲ್ಲಿರುತ್ತದೆ, 


